wn) wd) 
ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: 1045(961) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಸುನೀಲ್‌ ಸುಬ್ರಮಣಿ ಎಂ. ಪಿ.(ಸ್ಮಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪ್ರವಾಸೋದ್ಯಮ ಮತ್ತು ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಸಚಿವರು 
ವಿಷಯ: ಪ್ರವಾಸೋದ್ಯಮ ಇಲಾಖೆಯಿಂದ ನೀಡುತ್ತಿರುವ ಟ್ಯಾಕ್ಸಿಗಳ ಬಗ್ಗೆ 
(ಅ) ಪ್ರವಾಸೋದ್ಯಮ ಇಲಾಖೆಯಡಿಯಲ್ಲಿ ಸ್ಪ್ಥಯಂ ಉದ್ಯೋಗಕ್ಕಾಗಿ ಟ್ಯಾಕ್ಸಿ ನಡೆಸಲು 


ರಿಯಾಯಿತಿ ದರದಲ್ಲಿ ವಾಹನಗಳನ್ನು ಪಡೆಯಲು ಫಲಾನುಭವಿಗೆ ಇರಬೇಕಾದ 
ಅರ್ಹತೆಗಳೇನು; 


(ಆ) ಈ ವಾಹನಗಳನ್ನು ನೀಡಲು ಇಲಾಖೆಯು ಅನುಸರಿಸುವ ಮಾನದಂಡಗಳೇನು; (ವಿವರ 
ನೀಡುವುದು) 


(ಇ) ಕೊಡಗು ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ನೀಡಲಾಗಿರುವ ವಾಹನಗಳು ಮತ್ತು 
ಅದಕ್ಕಾಗಿ ನೀಡಲಾದ ಅನುದಾನ ಬಗ್ಗೆ ವಿವರ ಹಾಗೂ ಫಲಾನುಭವಿಗಳ ವಿವರದೊಂದಿಗೆ 
ಮಾಹಿತಿ ಒದಗಿಸುವುದು; 


(ಈ) ಈ ವಾಹನಗಳನ್ನು ಸರ್ಕಾರವು ನೀಡಿದ ನಂತರ ಅವರುಗಳು ಅನುಸರಿಸಬೇಕಾದ 
ಮಾರ್ಗ ಸೂಚಿಗಳೇನು? (ವಿವರ ನೀಡುವುದು) 


